ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 


ದಿನಾ೦ಕ: 


ಚುಕೆ ರಹಿತ ಪುಶ್ನೆ 


19-03-2021 ಪ್ರಶ್ನೆ ಸ೦ಖ್ಯೆ: 1447 (1784) 


೦ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕವಟಿಗಿಮರಠ ಮಹಾಂತೇಶ ಮಲ್ಲಿಕಾರ್ಜುನ(ಸ್ಮ್ಥಳೀಯಸಂಸ್ಥೆಗಳಕ್ನೇತ) 


ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 


ಉತರಿಸುವ ಸಚಿವರು: ಮಾನ್ಯ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


ವಿಷಯ: 


ತೋಟಗಾರಿಕೆಗೆ ಸಂಬಂಧಿಸಿದಂತೆ ಸರ್ಕಾರ ಪರಿಚಯಿಸಿರುವ "ಇ-ಸ್ಕಾಪ್‌" ಮೊಬೈಲ್‌ ಆ್ಯಪ್‌ 
ಪುರಿತು 


(ಅ) ತೋಟಿದ ಚೆಳೆಗಳಲ್ಲಿ ಕಂಡುಬರುವ ಕೀಟಬಾಧೆ, ಪೋಷಕಾಂಶಗಳ ಕೊರತೆ, 
ಔಷಧಗಳ ಸಿಂಪರಣೆಗಳ ಬಗ್ಗೆ ಮಾಹಿತಿ ಒದಗಿಸುವ ಉದ್ದೇಶದಿಂದ ಸರ್ಕಾರ 
ಪರಿಚಯಿಸಿರುವ "ಇ-ಸ್ಕಾಪ್‌" (ಇಲೆಕ್ಟ್ಯಾನಿಕ ಸೊಲ್ಯೂಷನ್‌ ಫಾರ್‌ ಅಗಿಕಲ್ಬರ್‌ 
ಪೆಸ್ಟ್‌) ಮೊಬೈಲ್‌ ಆ್ಯಪ್‌ ಸಾಮಾನ್ಯ ರೈತರನ್ನು ತಲುಪುವಲ್ಲಿ ವಿಫಲವಾಗಿದೆ ಎ೦ಬ 
ವರದಿ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ರೈತರಿಗೆ ಈ ತಂತ್ರಾಂಶದ ಬಗ್ಗೆ ಅರಿವು ಮೂಡಿಸುವಲ್ಲಿ ಸರ್ಕಾರ ಕೈಗೊಂಡ 
ಕ್ರಮಗಳೇನು; 


(ಇ) ಸದರಿ ತಂತ್ರಾಂಶದಡಿಯಲ್ಲಿ ಬರುವ ತೋಟಗಾರಿಕಾ ಬೆಳೆಗಳ ಕುರಿತು ಮಾಹಿತಿ 
ನೀಡುವುದು; 


(ಈ) ಸಮಗ್ರ ತೋಟಗಾರಿಕಾ ಯೋಜನೆಗೆ ಇಲಾಖೆಯಲ್ಲಿ ಹೆಸರು 
ನೋಂದಾಯಿಸಿಕೂಂಡ ರಾಜ್ಯದ ಒಟ್ಟು ರೈತರ ಸಂಖ್ಯೆ ಎಷ್ಟು; 


(ಉ) ಸದರಿ ಯೋಜನೆಯಡಿ ಬೆಳಗಾವಿ ಜಿಲ್ಲೆಯಲ್ಲಿ ಹೆಸರು ನೋಂದಾಯಿಸಿಕೊಂಡ 
ರೈತರ ಸಂಖ್ಯೆ ಎಷ್ಟು ? (ತಾಲ್ಲೂಕುವಾರು ಮಾಹಿತಿ ನೀಡುವುದು) 


